ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕ್ಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 870(1161) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ ಕರ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಕೃಷಿ ಸಚಿವರು 


ವಿಷಯ: ೫೯ಂಂರPark ಗಳ ಮಾಹಿತಿ ಬಗ್ಗೆ 


(ಅ) ಕರ್ನಾಟಿಕ ರಾಜ್ಯದಲ್ಲಿ ಇರುವ ೯೦೦ರ Park ಗಳ ಸ೦ಖ್ಯೆ ಎಷ್ಟು ; ಮತ್ತು ಇದನ್ನು 
ಯಾವಾಗ ಪ್ರಾರಂಭ ಮಾಡಲಾಯಿತು; (ವಿವರಗಳನ್ನು ನೀಡುವುದು) 


(ಆ) ಮೇಲ್ಕಂಡ ೯೦೦ರ Park ಗಳಿ೦ದ ರೈತರಿಗೆ ಆಗುವ ಅನುಕೂಲಗಳೇನು ; 


(ಇ) ಸದರಿ ೯ಂಂ೮ Park ಗಳಿಗೆ ಸರ್ಕಾರದ ವತಿಯಿಂದ ನಿರೀಕ್ಷಿತ ಮಟ್ಟಿದಲ್ಲಿ ಸಹಕಾರ, ಆದ್ಯತೆ 
ಹಾಗೂ ಮೂಲಭೂತ ಸೌಕರ್ಯಗಳು ಸಿಗದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಬಂದಿದ್ದಲ್ಲ, ಸಮಸ್ಯೆ ಬಗೆಹರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು? 


